RNI No. KAR:1L/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೧, ೨೦೧೩ (ಫಾಲ್ಗುಣ ೩೦, ಶಕ ವರ್ಷ ೧೯೩೪) ಸಂಚಿಕೆ ೧೨ 
Volume 148 Bangalore, Thursday, March 21, 2013 (Phalguna 30, Shaka Varsha 1934) Issue 12 


ಭಾಗ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 


ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ ಕೊಡಗು ಜಿಲ್ಲೆ, ಮಡಿಕೇರಿ-571201 
ಸಂ:ಸಿಬ್ಬಂದಿ(1)ಸಿಆರ್‌/7/10-11, ದಿನಾಂಕ:08-02-2013 
ಅಧಿಕೃತ ಜ್ಞಾಪ ಪನ 
ವಿಷಯ: ಕೊಡಗು ಜಿಲ್ಲೆಯ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ 
ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ವಿಚಾರ. 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನೆ ಸಂ:ಆರ್‌ಡಿ/299/ಬಿಎಸ್‌ಸಿ:2006 ದಿ:03-02-2009. 
. ಸರ್ಕಾರದ ಅಧಿಸೂಚನೆ ಸಂ:ಕಂಇ/299/ಬಿಎಸ್‌ಸಿ/2006 ದಿ:24-07-2009 
. ಸರ್ಕಾರದ ಪತ್ರ ಸಂ:ಆರ್‌ಡಿ/4/ಬಿಎಸ್‌ಸಿ/2011 ದ:25-02-2011 


. ಈ ಕಚೇರಿ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ:02-08-2012 


2 
3 
4. ಸರ್ಕಾರದ ಪತ್ರ ಸಂ:ಕ೦ಇ/33/ಡಿಎಸ್‌ಪಿ/2012 ದಿ:05-06-2011 
5 
6. ಈ ಕಚೇರಿ ಸಮಸಂಖ್ಯೆಯ ಅಧಿಸೂಚನೆ ದಿನಾಂಕ:17-09-2012 
7 


. ಈ ಕಚೇರಿ ತಿಳುವಳಿಕೆ ಪತ ಸಮಸಂಖ್ಯೆ ದಿನಾಂಕ:05-10-2012 


ಸರ್ಕಾರದ ಉಲ್ಲೇಖ (1) ರ ಅಧಿಸೂಚನೆಯನ್ವಯ ಕೊಡಗು ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗಾಮಲೆಕ್ಕಿಗರ ಹುದ್ದೆಗಳಿಗೆ 
ನೇರ ನೇಮಕಾತಿಯ ಮೂಲಕ ಭರ್ತಿಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. 


ಅದರಂತೆ, ಕರ್ನಾಟಕ ನಾಗರೀಕ ಸೇವೆ (Revenue Sub Ordinate Branch) (Cadre & Recruitment) (Amendment) ನಿಯಮಗಳು, 
2009 ರಲ್ಲಿ ನಿಗಧಿಪಡಿಸಿರುವ ವಿದ್ಯಾರ್ಹತೆಯನ್ವಯ ಮೇಲ್ಕಂಡ ಖಾಲಿ ಹುದ್ದೆಗಳನ್ನು ಭರ್ತಿಗೊಳಿಸಲು ಉಲ್ಲೇಖ (5) ರ ಅಧಿಸೂಚನೆಯ ಮೂಲಕ 
ಅರ್ಹ ಅಭ್ಯರ್ಥಿಗಳಿಂದ ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿ, ಸ್ವ್ಟೀಕೃತಿಯಾದ ಅರ್ಜಿಗಳನ್ನು ಅರ್ಹತಾದಾಯಕ ವಿದ್ಯಾರ್ಹತೆಯಲ್ಲಿ ಗಳಿಸಿದ 
ಗರಿಷ್ಠ ಸೆ ಆಧಾರದಲ್ಲಿ ಹಾ ನಿಗಧಿಪಡಿಸಿದ ಮೀಸಲಾತಿ ರೋಸ್ಟರ್‌ ನಿಯಮದ ಪಕಾರ 15 ರ ಅನುಪಾತದಲ್ಲಿ ಮೀಸಲಾತಿ ಹಾಗೂ 
ಸಮತಳ ಮೀಸಲಾತಿವಾರು ಕೊನೆಯ ಅಭ್ಯರ್ಥಿಯ ಶೇಕಡವಾರ ಅಂಕ ಮತ್ತು ಮೀಸಲಾತಿವಾರು ಅಭ್ಯರ್ಥಿಗಳ ದಿನಾಂಕ:17-09-2012 ರಂದು 
ಪಕಟಿಸಲಾಯಿತು ಹಾಗೂ ಈ ಪಟ್ಟಿಯ ಬಗ್ಗೆ ಆಕ್ಷೇಪಣೆ / ತಕರಾರು ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ:25-09-2012 ರವರೆಗೆ ಕಾಲಾವಕಾಶವನ್ನು 
ನೀಡಲಾಯಿತು. ಸದರಿ ಅವಧಿಯಲ್ಲಿ ಯಾವುದೇ ಲಿಖಿತ ಆಕ್ಷೇಪಣೆಗಳು ಸ್ವೀಕೃತವಾಗದ ಕಾರಣ 15 ರ ಅನುಪಾತದಲ್ಲಿ ಪಕಟಿಸಿದ ಪಟ್ಟಿಯಂತೆ 
ದಿ:20-10-2012 ರಂದು ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯನ್ನು ನಡೆಸಲಾಯಿತು. ಪರಿಶೀಲನಾ ಪಟ್ಟಿಯಲ್ಲಿದ್ದ ಅಭ್ಯರ್ಥಿಗಳು ಖುದ್ದು 
ಹಾಜರು ಪಡಿಸಿದ ಮೂಲ ದಾಖಲಾತಿಗಳನ್ನು ಪರಿಶೀಲಿಸಿ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ದಿನಾಂಕ: 
28-11-2012 ರಂದು ಪಕಟಿಸಲಾಯಿತು. 

ಮುಂದುವರೆದು ಅಂತಿಮ ಆಯ್ಕೆ ಪಟ್ಟಿಯಲ್ಲಿದ್ದ ಅಭ್ಯರ್ಥಿಗಳ ಗುಣ ನಡತೆ, ವರ್ಗವಾರು ಮೀಸಲಾತಿ ಸಿಂಧುತ್ವವನ್ನು ಪರಿಶೀಲಿಸಿ 
ವರದಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆದು ವರದಿ ಪಡೆಯಲಾಗಿದೆ. ಅಂತಿಮ ಆಯ್ಕೆಪಟ್ಟಿಯಲ್ಲಿ ಯೋಜನಾ ನಿರಾಶಿತ ಮೀಸಲಾತಿಯಡಿ 


(೧೮೧) 


೧೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ಭಾಗ ೫ 





ಆಯ್ಕೆಯಾಗಿದ್ದ ಶೀ ರಮೇಶ್‌ ಬಿನ್‌.ಸಂಗಪ್ಪ ತುರದಗಿ, ಲಿಂಗಸುಗೂರು, ರಾಯಚೂರು ಜಿಲ್ಲೆ ಇವರು ಗಾಮಲೆಕ್ಕಿಗರ ಹುದ್ದೆಗೆ ನೇಮಕಾತಿಯಾಗಲು 
ಬಯಸುವುದಿಲ್ಲವೆಂದು ಸಂಬಂಧಪಟ್ಟ ಪೊಲೀಸ್‌ ವರಿಷ್ಠಾಧಿಕಾರಿಗಳ ಪರಿಶೀಲನಾ ವರದಿಯಲ್ಲಿ ತಿಳಿಸಿದ್ದರಿಂದ, ಅದೇ ಮೀಸಲಾತಿಯಡಿ ಹೆಚ್ಚುವರಿ 
ಆಯ್ಕೆ ಪಟ್ಟಿಯಲ್ಲಿದ್ದ ಶೀ ರಾಘವೇಂದ್ರ ಫಾಲ್ಕೆ ಬಿನ್‌.ತುಕರಾಂ, ಬಾಗಲಕೋಟೆ ಜಿಲ್ಲೆ ಇವರಿಗೆ ಗುಣನಡತೆ ಮತ್ತು ಸಿಂಧುತ್ವ ಪರಿಶೀಲನೆ ಕಳುಹಿಸಿದ್ದು, 
ವರದಿ ಸ್ವೀಕೃತವಾಗಿರುವುದಿಲ್ಲ. 

ಆದ್ದರಿಂದ ಮೇಲ್ಕಂಡ ಅಂಶಗಳ ಅವಲೋಕಯಂತೆ ಪೊಲೀಸ್‌ ಪರಿಶೀಲನಾ ವರದಿ ಮತ್ತು ಮೀಸಲಾತಿ ಸಿಂಧುತ್ವ ಪಮಾಣ ಪತ್ರ 
ಬಂದಿರುವ ಈ ಕೆಳಕಂಡ ಅಭ್ಯರ್ಥಿಯನ್ನು ಗಾಮ ಲೆಕ್ಕಾಧಿಕಾರಿಯ ಹುದ್ದೆಯ ರೂ.11600-200-12000-250-13000-300-14200-350-15600- 
400-17200-450-19000-500-21000 ಫೇತನ ಶ್ರೇಣಿಯಲ್ಲಿ. ಅವರ ಹೆಸರಿನ ಎದುರು ನಮೂದಿಸಲ್ಪಟ್ಟ ಕಾರ್ಯಸ್ಥಳಕ್ಕೆ ಈ ಕೆಳಕಂಡ 
ನಿಬಂಧನೆಗಳಿಗನುಸಾರವಾಗಿ ನೇಮಕಾತಿಗೊಳಿಸಿ ಆದೇಶ "ಹೊರಡಿಸಿದೆ. 
































sl Selected 
KR ` Cand. Name Address Under Appointed Place Reporting Officer 
೦ Group. 
D/o ESHWARA 
Bembalore Circle 
AMBEDKAR NAGARA, KUNNA 57 Tahsildar 
1 DEEKSHITHA E. HALLI VILLEGE HALASE i Kodlipet Hobli | ಚ 
POST, MUDIGERE TALUK Womens ಬನ abet Tak ಯ 
CHIKMAGALUR 577132 
ಅಭ್ಯರ್ಥಿಯು ಗಾಮೀಣ ಜನರ ಸೇವೆಗೆ ಕ೦ಕಣಬದ್ಧರಾಗಿ, ನಿಷ್ಠೆ, ಪಾಮಾಣಿಕತೆ ಹಾಗೂ ನಿಸ್ಪಹತೆಯಿಂದ ಕರ್ತವ್ಯ ನಿರ್ವಹಿಸಲು 
ಡು ಡು 
ಸೂಚಿಸಿದೆ. 
ಷರತ್ತುಗಳು: 


1 ಮೇಲ್ಕಂಡ ಅಭ್ಯಧಿ ರ್ಥಿಯು ದಿನಾಂಕ:15-02-20133 ರೊಳಗಾಗಿ ಸಂಬಂಧಿಸಿದ ತಹಶೀಲ್ದಾರ್‌ರವರ ಸಮಕ್ಷಮದಲ್ಲಿ ಕರ್ತವ್ಯಕ್ಕೆ 
ಹಾಜರಾಗತಕ್ಕದ್ದು. ಈ ನೇಮಕವನ್ನು ಒಂದು ವೇಳೆ ತಿರಸ್ಕರಿಸಿದಲ್ಲಿ, 07 ದಿವಸಗಳೊಳಗಾಗಿ ಲಿಖಿತ ರೂಪದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ 
ತಿಳಿಸತಕ್ಕದ್ದು. 
ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ವೇಳೆಯಲ್ಲಿ ಈ ಕೆಳಕಂಡ ಮೂಲ ಪಮಾಣ ಪತಗಳನ್ನು ಪರಿಶೀಲನೆಗಾಗಿ ಹಾಜರುಪಡಿಸಬೇಕು. 
1 ಪಿ.ಯು.ಸಿ. ಅಂಕಪಟ್ಟಿ 2) ಎಸ್‌ಎಸ್‌ಎಲ್‌ಸಿ / ಹುಟ್ಟಿದ ದಿನಾಂಕದ ದೃಢೀಕರಣ 3) ಶಾಲಾ ವರ್ಗಾವಣೆ ಪಮಾಣ ಪತ್ರ 
4) ವೈದ್ಯಕೀಯ ಪಮಾಣ ಪತ್ರ 5) ಸಕ್ಷಮ ಪಾಧಿಕಾರದಿಂದ ನೀಡಲ್ಪಟ್ಟ ಮೀಸಲಾತಿ ಪಮಾಣ ಪತಗಳು (ಮೀಸಲಾತಿಯಡಿ ಆಯ್ಕೆಯಾದ 
ಅಭ್ಯರ್ಥಿಗಳು ಮಾತ) 
ಅಭ್ಯರ್ಥಿಯು ಕೆಲಸಕ್ಕೆ ಹಾಜರಾದ ದಿನಾಂಕದಿಂದ 2 ವರ್ಷಗಳ ಅವಧಿಗೆ ಪರಿವೀಕ್ಷಣಾ ಅವಧಿಯಲ್ಲಿದ್ದು (ಪೋಬೇಷನರಿ) ಅವರು ಈ 
ಅವಧಿಯಲ್ಲಿ ಕೆಳಗೆ ನಮೂದಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗತಕ್ಕದ್ದು 1) ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ 
3) ಕನ್ನಡ ಭಾಷಾ ಪರೀಕ್ಷೆ (ಎಸ್‌.ಎಸ್‌.ಎಲ್‌.ಸಿ ಯಲ್ಲಿ ಕನ್ನಡ ಭಾಷೆಯನ್ನು ಪಥಮ ಅಥವಾ ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ 
ಕನ್ನಡ ಭಾಷಾ ಪರೀಕ್ಷೆಯನ್ನು ಪಾಸು ಮಾಡತಕ್ಕದ್ದು) ಈ ಅವಧಿಯಲ್ಲಿ ನಿಗಧಿತ ಇಲಾಖಾ ಪರೀಕ್ಷೆಗಳನ್ನು ತೇರ್ಗಡೆಯಾಗದಿದ್ದಲ್ಲಿ ಅಥವಾ 
ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ ಅವರನ್ನು ಸೇವೆಯಿಂದ ತೆಗೆದುಹಾಕಲಾಗುವುದು. 
4. ಈ ನೇಮಕಾತಿಯು ಸಂಪೂರ್ಣ ತಾತ್ಕಾಲಿಕವಾಗಿದ್ದು, ಸರ್ಕಾರವು ಇಚ್ಛಿಸಿದಲ್ಲಿ ಅಥವಾ ಹುದ್ದೆಗಳು ರದ್ದಾದಲ್ಲಿ ಅಥವಾ ಸುಳ್ಳು ಮಾಹಿತಿ 
ನೀಡಿ ಉದ್ಯೋಗ ಪಡೆದಿರುವುದು ಕಂಡು ಬಂದಲ್ಲಿ ಅವರನ್ನು ಯಾವುದೇ ಸಮಯದಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೇ ಸೇವೆಯಿಂದ 
ತೆಗೆದುಹಾಕಲಾಗುವುದು. 


5. ಅಭ್ಯರ್ಥಿಯು ಸೇವೆಗೆ ಹಾಜರಾಗುವ ಸಂದರ್ಭದಲ್ಲಿ ಭಾರತದ ಸಂವಿಧಾನಾತ್ಮಕವಾಗಿ ಗೊತ್ತುಪಡಿಸಿದ ನಮೂನೆಯಲ್ಲಿ ವಚನ ಸ್ವೀಕಾರ 
ಮಾಡತಕ್ಕದ್ದು. 

6. ಅಭ್ಯರ್ಥಿಯು ಸರ್ಕಾರದ ಆದೇಶ ಸಂ:ಎಫ್‌ಡಿ (ಎಸ್‌ಪಿಎಲ್‌) 04/ಪಿಇಟಿ/2005 ದಿನಾಂಕ:31-03-2006 ರಲ್ಲಿ ಜಾರಿಗೆ ನೀಡಿದ ಹೊಸ 
ನಿವೃತ್ತಿ ವೇತನ ನೀತಿಗೆ ಒಳಪಟ್ಟರುತ್ತಾರೆ. 

7. ಸರ್ಕಾರದ ಸುತ್ತೋಲೆ ಸಂ:ಕಂಇ/54/ಬಿಎಸ್‌ಸಿ/2007 ದಿನಾಂಕ:27-03-2007 ರನ್ವಯ ಅಂತರ್‌ ಜಿಲ್ಲಾ ವರ್ಗಾವಣೆಗೆ ಕೊಡಗು ಜಿಲ್ಲೆಯಲ್ಲಿ 

ಕನಿಷ್ಠ ಪಕ್ಷ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

ಅಭ್ಯರ್ಥಿಯು ಉದ್ಯೋಗ ವಿನಿಮಯ ಕೇಂದದಲ್ಲಿ ನೋಂದಾಯಿಸಿದ ಗುರುತಿನ ಚೀಟಿಯನ್ನು ತಹಶೀಲ್ದಾರರಲ್ಲಿ ಹಾಜರುಪಡಿಸತಕ್ಕದ್ದು. 

ತಹಶೀಲ್ದಾರರು ಅದನ್ನು ಉದ್ಯೋಗ ವಿನಿಮಯ ಕೇಂದಕ್ಕೆ ಸರೆಂಡರ್‌ ಮಾಡುವುದು. 

ಅಭ್ಯರ್ಥಿಯು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು 1958 ಕರ್ನಾಟಕ ನಾಗರೀಕ ಸೇವಾ (ಸಿಸಿಎ) ನಿಯಮಾವಳಿ 1957 

ಕರ್ನಾಟಕ ನಾಗರೀಕ ಸೇವಾ (ನಡತೆ) ನಿಯಮಾವಳಿ 1966 ಹಾಗೂ ಕಾಲ ಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ 

ನಿಯಮಾವಳಿಗಳಿಗೆ ಬದ್ಧರಾಗಿರುತ್ತಾರೆ. 

10. ಅಭ್ಯರ್ಥಿಯ ಜೇಷ್ಠತೆಯು ನೇರ ನೇಮಕಾತಿ ಪ್ರಾಧಿಕಾರದ ಆಯ್ಕೆ ಪಟ್ಟಿಯಲ್ಲಿ ಪಸ್ತುತ ಇದ್ದಂತೆಯೇ ಇರತಕ್ಕದ್ದು. ಹಾಗೂ ತದನಂತರ ಈ 
ಸಂಬಂಧ ಸರ್ಕಾರ ಹೊರಡಿಸುವ ಅಧಿಸೂಚನೆಸಾನೂನು ತಿದ್ದುಪಡಿಗೆ ಒಳಪಡುತ್ತದೆ. 


WN 


ಟು 


ಟ್‌ 


ಈ 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ೧೮೩ 





1]; 


12. 


13. 


14. 
15. 


ಗಾಮ ಲೆಕ್ಕಿಗ ಹುದ್ದೆಗೆ ನೇಮಕಾತಿ ಹೊಂದಿರುವುದರಿಂದ, ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವಾಗ ರೂ.1000/- (ರೂಪಾಯಿ ಒಂದು 
ಸಾವಿರ ಮಾತ) ಭದತಾ ಠೇವಣಿಯನ್ನು ನಗದು ರೂಪದಲ್ಲಾಗಲೀ ಅಥವಾ ರಾಷ್ಟ್ರೀಯ ಉಳಿತಾಯ ಪತದ ಮೂಲಕವಾಗಲೀ 
ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ ಹಾಜರುಪಡಿಸತಕ್ಕದ್ದು ಅಥವಾ ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತವನ್ನು ಛಾಪಾ ಕಾಗದದಲ್ಲಿ ಬರೆಯಿಸಿ 
ಒಬ್ಬರ ಜಾಮೀನು ಕೊಡತಕ್ಕದ್ದು. ತಹಶೀಲ್ದಾರರು ಈ ಮೊತ್ತದ ರಾಷ್ಟ್ರೀಯ ಉಳಿತಾಯ ಪತದ ಮೂಲಕ ಸರ್ಕಾರಕ್ಕೆ ಫ್ಲೆಡ್ಜ್‌ 
ಮಾಡಿಕೊಳ್ಳತಕ್ಕದ್ದು. 

ಅಭ್ಯರ್ಥಿಯು ಇಲಾಖೆಯಿಂದ ಕಾಲ ಕಾಲಕ್ಕೆ ನಿಗಧಿಪಡಿಸಿದ ಹಾಗೂ ನಿಗಧಿಪಡಿಸಲಾಗುವ ವಿವಿಧ ಪರೀಕ್ಷೆ / ತರಬೇತಿಗಳನ್ನು ಯಶಸ್ವಿಯಾಗಿ 
ಮುಗಿಸತಕ್ಕದ್ದು. 

ಈಗಾಗಲೇ ಸರ್ಕಾರಿ ಸೇವೆಯಲ್ಲಿರುವ ಹಾಗೂ ಇಲಾಖಾ ಮುಖ್ಯಸ್ಥರ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ನಿಯಮಾವಳಿಗಳನ್ನು 
ಉಲ್ಲಂಘಿಸಿ ಅರ್ಜಿ ಸಲ್ಲಿಸಿರುವುದಿಲ್ಲವೆಂಬ ಬಗ್ಗೆ ಪಮಾಣ ಪತ್ರ ಸಲ್ಲಿಸತಕ್ಕದ್ದು ಹಾಗೂ ಮೇಲೆ ಸೂಚಿಸಿದ ಕಾರ್ಯಸ್ಥಳಗಳಲ್ಲಿ ವರದಿ 
ಮಾಡಿಕೊಳ್ಳುವ ಮೊದಲು ಮುಂಚಿನ ಸೇವೆಯಿಂದ ಬಿಡುಗಡೆ ಆದೇಶ ಪಡೆದಿರಬೇಕು. 

ಅಭ್ಯರ್ಥಿಗೆ ಕೆಲಸಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಪಯಾಣ ಭತ್ಯೆ ಅಥವಾ ಇತರೆ ಯಾವುದೇ ಭತ್ಯೆಯನ್ನು ನೀಡಲಾಗುವುದಿಲ್ಲ. 


ಆಯ್ಕೆಯಾಗಿರುವ ಅಭ್ಯರ್ಥಿಯು ಅವರನ್ನು ನೇಮಿಸಿರುವ ಸ್ಥಳದಲ್ಲಿ ಕಡ್ಡಾಯವಾಗಿ ವಾಸ ಮಾಡಬೇಕು. ಈ ಬಗ್ಗೆ ಒಂದು ಪಮಾಣ 
ಪತವನ್ನು (ನಮೂನೆಯಂತೆ) ನೋಟರಿಯವರಿಂದ ಪಮಾಣೀೇಕರಿಸಿ ಹಾಜರುಪಡಿಸಬೇಕು. 


ಡಾ:ಎನ್‌.ವಿ.ಪಸಾದ್‌ 
ಅಧ್ಯಕ್ಷರು, 
ಗಾಮಲೆಕ್ಕಿಗರ ನೇರ ನೇಮಕಾತಿ ಆಯ್ಕೆ ಪಾಧಿಕಾರ ಮತ್ತು 


೧೯.20 ಜಿಲ್ಲಾಧಿಕಾರಿಗಳು, ಕೊಡಗು ಜಿಲ್ಲೆ, ಮಡಿಕೇರಿ. 
ನೇಮಕಾತಿ ಪ್ರಕಟಣೆ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಮನಗರ 
ಅಧಿಸೂಚನೆ ಸಂಖ್ಯೆಃ ಎಡಿಎಂ. 12/2013 , ದಿನಾಂಕಃ 27.02.2013. 
ವಿಷಯ : ಶೀಘ್ರಲಿಪಿಗಾರರು, ಬೆರಳಚ್ಚುಗಾರರು, ಬೆರಳಚ್ಚು ನಕಲುಗಾರರು ಪ್ರೋಸಸ್‌ ಜಾರಿಕಾರರು ಮತ್ತು ಜವಾನರ ಹುದ್ದೆಗೆ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ. 
ಉಲ್ಲೇಖ 8. 1. ಈ ಕಚೇರಿ ಅಧಿಸೂಚನೆ ಸಂಖ್ಯೆ ಆಡಳಿತ 25/12,ದಿನಾ೦ಕ 05.10.2012 ರ ಅನ್ವಯ ಉಳಿದಿರುವ ಶೀಘ್ರಲಿಪಿಗಾರರು 


(ಬ್ಯಾಕ್‌ಲಾಗ್‌) ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು. 
ದ ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದ ಪತ್ರದ ಸಂಖ್ಯೆಃ ಎಲ್‌ ಸಿ ಎ -11128/2012, ದಿನಾಂಕ; 21.01.2013 ರಲ್ಲಿ 


ರಾಮನಗರ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಹೊಸದಾಗಿ ಸ್ಥಾಪನೆಯಾಗುವ ನ್ಯಾಯಾಲಯಗಳಿಗೆ ಬೇಕಾಗುವ 
ಹುದ್ದೆಗಳನ್ನು ತುಂಬಲು ಮಂಜೂರಾತಿ ನೀಡಲಾದ ಮೇರೆಗೆ. 


ಮೇಲ್ಕಂಡ ಅಧಿಸೂಚನೆಯನ್ವಯ ರಾಮನಗರ ಜಿಲ್ಲಾ ನ್ಯಾಯಾಲಯ ಘಟಕದ ಅಧೀನ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 


ಶೀಘ್ರಲಿಪಿಗಾರರು , ಬೆರಳಚ್ಚುಗಾರರು, ಬೆರಳಚ್ಚು ನಕಲುಗಾರರು, ಪ್ರೊಸಸ್‌ ಜಾರಿಕಾರರು ಮತ್ತು ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ 
ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿ ಪಡಿಸಿದ ಅರ್ಜಿ ನಮೂನೆಯಲ್ಲಿ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು 
ಜಾಗರೂಕತೆಯಿಂದ ಭರ್ತಿ ಮಾಡಿ ದಿನಾಂಕಃ 01.04.2013 ರ ಸೋಮವಾರ ಸಂಜೆ 4.00 ಗಂಟೆಯ ಒಳಗೆ ಸಲ್ಲಿಸತಕ್ಕದ್ದು. 


ಅರ್ಜಿಗಳನ್ನು ಸಲ್ಲಿಸಲು ನಿಗದಿ ಮಾಡಿದ ಕೊನೆಯ ದಿನಾಂಕ 01.04.2013 ರ ಸೋಮವಾರ ಸಂಜೆ 4.00 ಗಂಟೆಯವರೆಗೆ 
ಖಾಲಿ ಇರುವ ಹುದ್ದೆಗಳ ವರ್ಗೀಕರಣಃ 


1. ಶೀಘ್ರಲಿಪಿಗಾರರ ಹುದ್ದೆ 
1. ಹುದ್ದೆಗಳ ಸಂಖ್ಯೆ : 10 
[2 ರ 


2; 


ವೇತನ ಶ್ರೇಣಿ - 14550-350-15600-400-17200-450-19000-500-21000-600-24600-700-26700 ಹಾಗೂ ಲಭ್ಯವಿರುವ 

















ಇತರೆ ಭತ್ಯೆಗಳು 
3. ಹುದ್ದೆಗಳ ವರ್ಗೀಕರಣ 8 
ವರ್ಗೀಕರಣ ಇತರೆ ಮಹಿಳಾ ಗ್ರಾಮೀಣ ಕನ್ನಡ ಯೋಜನಾ ಮಾಜಿ ಒಟ್ಟು 
ಮಾಧ್ಯಮ ನಿರಾಶ್ರಿತರು ಸೈನಿಕ 

ಸಾಮಾನ, 1 1 1 ಎ ಹ ಹ 3 
ಪರಿಶಿಷ್ಟ ಜಾತಿ ದ ದ ದ ಜು ಎ ೭ ವ 
ಪರಿಶಿಷ್ಟ ಪಂಗಡ ( ಬ್ಯಾಕ್‌ ಲಾಗ್‌) * 1 ದ — ಹ ಎ ಎ | 
ಪ್ರವರ್ಗ | (ಬ್ಯಾಕ್‌ ಲಾಗ್‌) 1 ದ ದ ದ ಎ | 1 


ಸಕದ 
































೧೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ಭಾಗ ೫ 


























ವರ್ಗೀಕರಣ ಇತರೆ ಮಹಿಳಾ ಗ್ರಾಮೀಣ ಕನ್ನಡ ಯೋಜನಾ ಮಾಜಿ ಒಟ್ಟು 
ಮಾಧ್ಯಮ ನಿರಾಶ್ರಿತರು ಸೈನಿಕ 
ಪ್ರವರ್ಗ ॥ (ಎ) (ಬ್ಯಾಕ್‌ ಲಾಗ್‌) 1 1 ದ ಹ 3. = 2 
ಪ್ರವರ್ಗ ॥-(ಬಿ) (ಬ್ಯಾಕ್‌ ಲಾಗ್‌) 1 — ಎ ಡ್ರಾ ೭ ಪ 1 
ಪ್ರವರ್ಗ (ಎ) 1 — ಎ - ೬ 1 
ಪ್ರವರ್ಗ ॥ (ಬಿ) 1 ಎ - ಷ್ಟ ದ ಹೆ I 
ಒಟ್ಟು 7 2 1 = 1 ಹೆ 10 


























* ಸೂಚನೆ : ಸೂಕ್ತ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಲಭ್ಯವಿಲ್ಲದದ್ದಲ್ಲಿ ಪರಿಶಿ 


ಸ್ಟ ಲ್ಭ ಜಾತಿಯ ಅಭ್ಯರ್ಥಿಗಳಿಂದ ತುಂಬಲಾಗುವುದು. 
4. ಶೈಕ್ಷ ಣಿಕ ವಿದ್ಧಾರ್ಹತೆಃ 
ಎ ರಿ 


ಗ 


೭೫೬ 


ಎ) ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ತಮಾನ ವಿದ್ಯಾರ್ಹತೆ. 


ಬಿ) ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯು ನಡೆಸುವ ಹಿರಿಯ ದರ್ಜೆಯ (56/10 61869) ಕನ್ನಡ ಮತ್ತು ಆಂಗ್ಲ ಬಾಷೆಗಳ ಬೆರಳಚ್ಚು 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. 


ಸಿ) ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯು ನಡೆಸುವ ಹಿರಿಯ ( 50710/ Grad) ದರ್ಜೆಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಶೀಘ್ರಲಿಪಿ 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಥವಾ ಡಿಪ್ಲೋಮೊ ಇನ್‌ ಸೆಕ್ರೆಟೇರಿಯಲ್‌/ ಕಮರ್ಷಿಯಲ್‌ 
ಪ್ರಾಕ್ಟೀಸ್‌ನಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಹಿರಿಯ ದರ್ಜೆ ಶೀಘ್ರಲಿಪಿ ಮತ್ತು ಬೆರಳಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. 
11. ಬೆರಳಚ್ಚುಗಾರರ ಹುದ್ದೆ 

1. ಹುದ್ದೆಗಳ ಸಂಖ್ಯೆ 13 

2. ವೇತನ ಶ್ರೇಣಿ - 11600-200-12000-250-13000-300-14200-350-15600-400-17200-450-19000-500-21000 ಹಾಗೂ 

ಲಭ್ಯವಿರುವ ಇತರೆ ಭತ್ಯೆಗಳು. 
3. ಹುದ್ದೆಗಳ ವರ್ಗೀಕರಣ : 





ವರ್ಗೀಕರಣ ಇತರೆ ಮಹಿಳಾ ಗ್ರಾಮೀಣ ಕನ್ನಡ ಯೋಜನಾ | ಮಾಜಿ ಸೈನಿಕ ಒಟ್ಟು 
ಮಾಧ್ಯಮ ನಿರಾಶ್ರಿತರು 





7 
(| 
| 
ಣು 
mm |ಲಾ 























ಪರಿಶಿಷ್ಟ 

ಪರಿಶಿಷ್ಟ ಪಂಗಡ 1 
ಪ್ರವರ್ಗ | 

ಪ್ರವರ್ಗ ॥ (ಎ) 1 - 1 - - - 2 
ಪ್ರವರ್ಗ ॥-(ಬಿ) - 1 - - - - 1 
ಪ್ರವರ್ಗ (ಎ) 

ಪ್ರವರ್ಗ ॥ (ಬಿ) ತ ಸ | - 2 1 
































ಒಟ್ಟು 3 5 3 - 1 1 13 
4. ಶೈಕ್ಷ ಣಿಕ ವಿದ್ಧಾರ್ಹತೆಃ 
ಎ ರಿ 





ಎ)ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 


ಬಿ)ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯು ನಡೆಸುವ ಹಿರಿಯ ದರ್ಜೆಯ (50110 61869) ಕನ್ನಡ ಮತ್ತು ಆಂಗ್ಲ ಬಾಷೆಗಳ ಬೆರಳಚ್ಚು 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ತಮಾನ ವಿದ್ಯಾರ್ಹತೆ. 


111. ಬೆರಳಚ್ಚು-ನಕಲುಗಾರರ ಹುದ್ದೆ : 
1. ಹುದ್ದೆಗಳ ಸಂಖೆ $ 6 
[ವ p) 
2. ವೇತನ ಶ್ರೇಣಿ - _11600-200-12000-250-13000-300-14200-350-15600-400-17200-450-19000-500-21000 ಹಾಗೂ 
ಲಭ್ಯವಿರುವ ಇತರೆ ಭತ್ಯೆಗಳು. 
3. ಹುದ್ದೆಗಳ ವರ್ಗೀಕರಣ : 











ವರ್ಗೀಕರಣ ಇತರೆ ಮಹಿಳಾ ಗ್ರಾಮೀಣ ಕನ್ನಡ ಯೋಜನಾ ಮಾಜಿ ಒಟ್ಟು 
ಮಾಧ್ಯಮ ನಿರಾಶ್ರಿತರು ಸೈನಿಕ 
ಸಾಮಾನ್ಯ 1 1 1 ದ - - 3 
ಪರಿಶಿಷ್ಟ ಜಾತಿ ದ ದ 1 ದ ದ ದ 1 



























































ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ೧೮೫ 
ವರ್ಗೀಕರಣ ಇತರೆ ಮಹಿಳಾ ಗ್ರಾಮೀಣ ಕನ್ನಡ ಯೋಜನಾ ಮಾಜಿ ಒಟ್ಟು 
ಮಾಧ್ಯಮ ನಿರಾಶ್ರಿತರು ಸೈನಿಕ 
ಪರಿಶಿಷ್ಟ ಪಂಗಡ - ದ - ದ - ದ - 
ಪ್ರವರ್ಗ | 
ಪ್ರವರ್ಗ ॥ (ಎ) — ದ — ದ — ದ — 
ಪ್ರವರ್ಗ ॥-(ಬಿ) ಜೆ ಹ ಘ ವ ಥಿ 2 
ಪ್ರವರ್ಗ ಎ) 1 ದ — ದ — ದ 1 
ಪ್ರವರ್ಗ ॥ (ಬಿ) 1 ಹ ಎ ಹ ಡು ತ 1 
ಒಟ್ಟು 3 1 2 ದ — ದ 6 





























4. ಶೈಕ್ಷ ಣಿಕ ವಿದ್ಧಾರ್ಹತೆಃ 
ಎ ರಿ 


ಎ) ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ 


ವಿದ್ಯಾರ್ಹತೆ. 


ಬಿ) ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯು ನಡೆಸುವ ಕಿರಿಯ ದರ್ಜೆಯ (uಗiಂr 61೩೮6) ಕನ್ನಡ ಮತ್ತು ಆಂಗ್ಲ ಬಾಷೆಗಳ ಬೆರಳಚ್ಚು 
ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ. 


IV ಪ್ರೋಸಸ್‌ ಜಾರಿಕಾರ ಹುದ್ದೆ: 


1. ಹುದ್ದೆಗಳ ಸಂಖ್ಯೆ 
ದಿ p) 


೦ 


24 


2. ವೇತನ ಶ್ರೇಣಿ - 11000-200-12000-250-13000-300-14200-350-15600-400-17200-450-19000 ಹಾಗೂ ಲಭ್ಯವಿರುವ 


ಇತರೆ ಭತ್ಯೆಗಳು 
3. ಹುದ್ದೆಗಳ ವರ್ಗೀಕರಣ : 





ವರ್ಗೀಕರಣ ಇತರೆ 





ಮಹಿಳಾ 


ಗ್ರಾಮೀಣ 


ಕನ್ನಡ 
ಮಾಧ್ಯಮ 


ಯೋಜನಾ 
ನಿರಾಶ್ರಿತರು 


ಅಂ.ವಿಕಲ 


( ಡೈಷ್ಟಿಮಾಂದ್ರ 





ಶ್ರ 
3] 
624 


1 





ಈ 
ಛಾ 
el 


ಜಾತಿ 





| ಪಂಗಡ 





ಆಟ! ಓ. 
ಈ 
ಛಾ 
೭೫೬ 


[3 
sl 
7 





(೬ 
[2 
wl 
7 


48) 





(೬ 
[2 
wl 
7 


॥-(ಬಿ) 





el 


ವರ್ಗ ॥(ಎ) 


( 





(೬ 
[2 
wl 
7 


Il (ಬಿ) 











ಒಟ್ಟು 





10 

















24 











4. ಶೈಕ್ಷ ಣಿಕ ವಿದ್ಧಾರ್ಹತೆಃ 
ಎ p) 


ಎ) ಕರ್ನಾಟಕ ಪೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
ಬಿ) ಡೈವಿಂಗ್‌ ಲೈಸೆನ್ಸ್‌ ಹೊಂದಿರುವವರಿಗೆ ಅದ್ಯತೆ ನೀಡಲಾಗುವುದು. 


V ಜವಾನರು: 
1. ಹುದೆಗಳ ಸಂಖ್ಯೆಃ 1 
ಬಿ ರಿ 


2 


2. ವೇತನ ಶ್ರೇಣಿ - 9600-200-12000-250-13000-300-14200-350-14550. ಹಾಗೂ ಲಭ್ಯವಿರುವ ಇತರೆ ಭತ್ಯೆಗಳು 


3. ಹುದ್ದೆಗಳ ವರ್ಗೀಕರಣ 


೦ 
0 





ವರ್ಗೀಕರಣ 


ಇತರೆ 


ಮಹಿಳಾ 


ಗ್ರಾಮೀಣ 


ಕನ್ನಡ 
ಮಾಧ್ಯಮ 


ಯೋಜನಾ 
ನಿರಾಶ್ರಿತರು 


ಅಂ.ವಿಕಲ 
( ದ್ವಷ್ಟಿಮಾಂದ್ರ) 





] 








ಪರಿಶಿಷ್ಟ 


ಜಾತಿ 
































೧೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ಭಾಗ ೫ 








ವರ್ಗೀಕರಣ ಇತರೆ ಮಹಿಳಾ ಗ್ರಾಮೀಣ ಕನ್ನಡ ಯೋಜನಾ ಮಾಜಿ ಅಂ.ವಿಕಲ ಒಟ್ಟು 
ಮಾಧ್ಯಮ ನಿರಾಶ್ರಿತರು ಸೈನಿಕ | ( ದೃಷ್ಟಿಮಾಂದ್ಯ) 
ರಿಶಿಷ್ಟ ಪಂಗಡ ದ 1 ದ ದ ದ ದ ದ 1 








(SNS 
೭೬ 
ನಾ 
1] 





(೬ 
೭೬ 
ph 
77 


Il (ಎ) ] ಹ ಷೆ 2 ಈ ಷ್‌ ಹಿ 1 





(€L 
೭೬ 
ನಾ 
7 


!-(ಬಿ) 1 ಈ i & 3 ಆ 1 





(8೬ 
೭೬ 
wh 
7 


l(a) ಡೆ 1 ಜ್ಯ ಹೆ ಹ ಹ | 1 





(೬ 
[2 
wl 
7 


Ill (ಬಿ) - 1 ಹ ಈ ಹೆ 2 I 
































ಒಟ್ಟು 4 5 1 ದ — 1 1 12 





4. ಶೈಕ್ಷಣಿಕ ವಿದ್ಯಾರ್ಹತೆಃ 
ಎ) 7ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರಬೇಕು. 
ಬಿ)ಅಭ್ಯರ್ಥಿಗೆ ಕನ್ನಡದಲ್ಲಿ ಓದಲು ಹಾಗೂ ಬರೆಯಲು ತಿಳಿದಿರಬೇಕು. 
ವಯೋಮಿತಿಃ 
ಕನಿಷ್ಠ ವಯೋಮಿತಿ 818 ವರ್ಷ 
ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗ - 35 ವರ್ಷ 
2ಎ, 2ಬಿ, 3ಎ, 3ಬಿ - 38 ವರ್ಷ 
ಪ.ಜಾ, ಪ.ಪಂ, ಪ್ರವರ್ಗ 1 -40 ವರ್ಷ 
ವಿಧವೆಯರಿಗೆ, ಮಾಜಿ ಸೈನಿಕರಿಗೆ, ಅಂಗವಿಕಲರಿಗೆ ಹಾಗೂ ಸರ್ಕಾರಿ ಸೇವೆಯಲ್ಲಿರುವವರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


ಆಯ್ಕೆ ವಿಧಾನ : ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟೀರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 
2007ರ ಅನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 
1. ಶೀಘ್ರಲಿಪಿಗಾರರ ಹುದ್ದೆಗೆ ಈ ಕೆಳಕಂಡ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುವುದು. 
ಅ) ಒಂದು ನಿಮಿಷಕ್ಕೆ 120 ಶಬ್ಧಗಳಂತೆ 5 ನಿಮಿಷಗಳ ಅವಧಿಯ ಉಕ್ತಲೇಖನ ಮತ್ತು ಅದನ್ನು ಲಿಪ್ಕಂತರ ಮಾಡಲು 45 ನಿಮಿಷಗಳ 
ಅವಧಿ. (ಗರಿಷ್ಠ 100 ಅಂಕಗಳ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕಾಗಿರುತ್ತದೆ). 
ಆ) ಶೀಘ್ರಲಿಪಿಗಾರರ ಹುದ್ದೆಗೆ ಅವರು ಪಡೆದಿರುವ ಶೈಕ್ಷಣಿಕ ವಿದ್ಯಾರ್ಹತೆಯ ಅಂಕಗಳು ಮತ್ತು ಅರ್ಹತಾ ಪರೀಕ್ಷೆಯ ಗರಿಷ್ಠ ಅಂಕಗಳ 
ಆಧಾರದ ಮೇಲೆ ಒಂದು ಹುದ್ದೆಗೆ ಐದು ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. 
38, ಬೆರಳಚ್ಚುಗಾರರ ಹಾಗೂ ಬೆರಳಚ್ಚು-ನಕಲುಗಾರರ ಹುದ್ದೆಗೆ: 
ಅ) 15 ನಿಮಿಷಗಳ ಉಕ್ತಲೇಖನವನ್ನು ಬೆರಳಚ್ಚುಪಡಿಸುವ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುವುದು (ಗರಿಷ್ಠ 100 ಅಂಕಗಳ ಪರೀಕ್ಷೆಯಲ್ಲಿ 
ಕನಿಷ್ಠ 50 ಅಂಕಗಳನ್ನು ಪಡೆಯಬೇಕಾಗಿರುತ್ತದೆ). 
ಆ) ಸಂದರ್ಶನ 
ಇ) ಶೀಘ್ರಲಿಪಿಗಾರರ / ಬೆರಳಚ್ಚುಗಾರ / ಬೆರಳಚ್ಚು-ನಕಲುಗಾರರ ಹುದ್ದೆಗಳಿಗೆ 15 ರ ಅನುಪಾತದಲ್ಲಿ, ನಿಗಡಿಪಡಿಸಿದ ವಿದ್ಯಾರ್ಹತೆಗೆ ಮತ್ತು 


ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳಿಗೆ ಅನುಗುಣವಾಗಿ, ಅತೀ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಆಯ್ಕೆ 
ಮಾಡಲಾಗುವುದು, ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಸಂದರ್ಶನಕ್ಕೆ ಹಾಜರಾಗುವುದು. 
IIL ಪ್ರೋಸಸ್‌ ಜಾರಿಕಾರರ ಹುದ್ದೆಗೆ : 
ಅ) ಪ್ರೋಸಸ್‌ ಜಾರಿಕಾರ ಹುದ್ದೆಗೆ ಎಸ್‌.ಎಸ್‌.ಎಲ್‌.ಸಿ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆಯ ಅಧಾರದ ಮೇಲೆ ಒಂದು ಹುದ್ದೆಗೆ 25 
ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನಕ್ಕೆ ಕರೆಯಲಾಗುವುದು. 
ಆ) ಸಂದರ್ಶನಕ್ಕೆ ಕರೆಯಲಾಗುವ ಅಭ್ಯರ್ಥಿಗೆ ಕನ್ನಡದಲ್ಲಿ ಓದುವ ಹಾಗೂ ಬರೆಯುವ ಬಗ್ಗೆ ಪ್ರವೀಣತೆ ಮತ್ತು ಸಾಮಾನ್ಯ ಜ್ಞಾನದ 
ತಿಳುವಳಿಕೆಯ ಬಗ್ಗೆ ಪರೀಕ್ಷಿಸಲಾಗುವುದು. 


IV. ಜವಾನರ ಹುದ್ದೆಗೆ : 


ಅ) ಜವಾನರ ಹುದ್ದೆಗೆ 7ನೇ ತರಗತಿಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಅರ್ಹತೆಯ ಅಧಾರದ ಮೇಲೆ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಮಾತ್ರ ಸ೦ದರ್ಶನಕ್ಕೆ 
ಕರೆಯಲಾಗುವುದು. 





ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ೧೮೭ 





ಪ್ರಮುಖವಾದ ಸೂಚನೆಗಳು: 
ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣ ಪತ್ರಗಳ ಒಂದೊಂದು ಛಾಯಾ ಪ್ರತಿ (ಫೋಟೋ ಕಾಪಿ/ಜೆರಾಕ್ಸ) ಗಳನ್ನು ಸ್ವಯಂ- ೈಢೀಕರಿಸಿ ಅರ್ಜಿಯೊಂದಿಗೆ 
ಲಗತ್ತಿಸಬೇಕು. ಅರ್ಜಿಯೊಂದಿಗೆ ಮೂಲ ಪ್ರತಿ (ಒರಿಜಿನಲ್‌) ಗಳನ್ನು ಲಗತ್ತಿಸುವ ಅವಶ್ಯಕತೆ ಇರುವುದಿಲ್ಲ. 
1 ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳು. 
2. ಜನ್ಮ ದಿನಾಂಕವನ್ನು ನಮೂದಿಸಿರುವ ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣ ಪತ್ರ, ವರ್ಗಾವಣೆ ಪ್ರಮಾಣ ಪತ್ರ, ಜನನ 
ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉಧ್ಭತ ಭಾಗ. 
3... ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ - 1 ಮತ್ತು 2 ರಲ್ಲಿ (ಮೀಸಲಾತಿ ಕೋರಿದ್ದಲ್ಲಿ) 
4... ಅಭ್ಯರ್ಥಿಯು ಕೊನೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಶಾಲಾ, ಕಾಲೇಜಿನ ಮುಖೋಪಾಧ್ಯಾಯರು, ಪ್ರಾಂಶುಪಾಲರಿಂದ ಪಡೆದ ಒಂದು ನಡತೆ ಪ್ರಮಾಣ 
ಪತ್ರ. 
5. ಅಭ್ಯರ್ಥಿಯು ನಡತೆಯನ್ನು ದೃಢಿಕರಿಸುವ ಬಗ್ಗೆ ಅವನು ಓದಿರುವ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಡದ ಹಾಗೂ ಅಭ್ಯರ್ಥಿಯ ಸಂಬಂಧಿಗಳಲ್ಲದ ಇಬ್ಬರು 
ಸ್ಥಳೀಯ ಗಣ್ಯವ್ಯಕ್ತಿಗಳಿಂದ ಪಡೆದ 6 ತಿಂಗಳ ಈಜೆಗಿನ ಎರಡು ನಡತೆ ಪ್ರಮಾಣ ಪತ್ರಗಳು. 
ಇತರೆ ಸೂಚನೆಗಳು: 
1 ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ತಮ್ಮ ಮೇಲಾಧಿಕಾರಿಗಳಿಂದ ಪಡೆದ ದೃಡೀಕರಣ ಹಾಗೂ ಅನುಮತಿ ಪ್ರಮಾಣ ಪತ್ರವನ್ನು 
ನೀಡತಕ್ಕದ್ದು. 
2. ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ ಮಾರನೆಯ ಕೆಲಸದ 
ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 
3. ಅರ್ಜಿಯೊಂದಿಗೆ 6 ರೂಪಾಯಿಯ ಅಂಚಿ ಮುದ್ರಾಂಕ (Postal Stamp) ವನ್ನು ಹೊಂದಿರುವ ಸ್ವ-ವಿಳಾಸದ ಲಕೋಟಿಯನ್ನು ಸಲ್ಲಿಸತಕ್ಕದ್ದು 
4. ಅರ್ಜಿಯೊಂದಿಗೆ ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಒಂದು ಭಾವಚಿತ್ರವನ್ನು ಸ್ವ-ದೃಢೀಕರಿಸಿ ಲಗತ್ತಿಸಬೇಕು. 
5. ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಸಂದರ್ಶನಕ್ಕೆ ಹಾಜರಾಗಬೇಕು ಹಾಗೂ ಸಂದರ್ಶನ ಪತ್ರ ಬಾರದಿರುವ 
ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಿಕೊಳ್ಳತಕ್ಕದ್ದು. 
6. ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲು 
ಆಸ್ಪದವಿರುವುದಿಲ್ಲ. 
ವಿಶೇಷ ಸೂಚನೆ: 
1. ಮೇಲ್ಕಂಡ ಹುದ್ದೆಗಳಿಗೆ ಅರ್ಜಿಗಳನ್ನು ರಾಮನಗರ ಜಿಲ್ಲಾ ನ್ಯಾಯಾಲಯದ ಕಛೇರಿಯಲ್ಲಿ ವಿತರಿಸಲಾಗುತ್ತದೆ. 


2. ಅರ್ಜಿಗಳನ್ನು ಪಡೆಯ ಬಯಸುವ ಅಭ್ಯರ್ಥಿಯು ಕ್ರಾಸ್‌ ಮಾಡಿದ 10 ರೂ.ಗಳ ಭಾರತೀಯ ಪೋಸ್ಟಲ್‌ ಆರ್ಡರ್‌ ಅಥವಾ ಬ್ಯಾಂಕ್‌ ಡಿ.ಡಿ.ಯನ್ನು 
“ ಜಿಲ್ಲಾ ನ್ಯಾಯಾಧೀಶರು, ರಾಮನಗರ ” ರವರ ಹೆಸರಿಗೆ ಪಡೆದು ರಾಮನಗರ ಜಿಲ್ಲಾ ನ್ಯಾಯಾಲಯದ ಕಛೇರಿಗೆ ಸಲ್ಲಿಸಿ ಪಡೆಯಬಹುದು. ಪೋಸ್ಟಲ್‌ 
ಆರ್ಡರ್‌ ಅಥವಾ ಬ್ಯಾಂಕ್‌ ಡಿ.ಡಿ.ಯನ್ನು ಈ ನೇಮಕಾತಿ ಪ್ರಕಟಣಾ ದಿನದಿಂದ 15 ದಿವಸಗಳಿಗಿಂತ ಮುಂಚಿತವಾಗಿ ಪಡೆದಿರಬಾರದು. ಅಂಚೆ 
ಮೂಲಕ ಅರ್ಜಿ ಪಡೆಯಬಯಸುವ ಅಭ್ಯರ್ಥಿಗಳು 30 ರೂ. ಅಂಚೆ ಚೀಟಿ ಅಂಟಿಸಿದ ಸ್ವ-ವಿಳಾಸ ಬರೆದ ಲಕೋಟೆಯನ್ನು ಮತ್ತು 10 ರೂ. ಪೋಸ್ಟಲ್‌ 
ಆರ್ಡರ್‌ ಅಥವಾ ಬ್ಯಾಂಕ್‌ ಡಿ.ಡಿ.ಯ ಸಮೇತ ಕಳುಹಿಸಿದ್ದಲ್ಲಿ ಅರ್ಜಿಯನ್ನು ಕಳುಹಿಸಲಾಗುವುದು. 


3. ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ರೂ.50 (ಎಸ್‌.ಸಿ/ಎಸ್‌.ಟಿ ಮತ್ತು ಪ್ರವರ್ಗ-ಕ್ಕೆ ರೂ.30) ಪೋಸ್ಟಲ್‌ ಆರ್ಡರ್‌ ಅಥವಾ ಬ್ಯಾಂಕ್‌ ಡಿ.ಡಿ.ಯನ್ನು 
“ಜಿಲ್ಲಾ ನ್ಯಾಯಾಧೀಶರು, ರಾಮನಗರ” ರವರ ಹೆಸರಿನಲ್ಲಿ ಪಡೆದು ಪ್ರೊಸೆಸಿಂಗ್‌ ಶುಲ್ಕವಾಗಿ ಲಗತ್ತಿಸಿ ದಿನಾಂಕಃ 01.04.2013 ರ ಸೋಮವಾರ ಸಂಜೆ 
4.00 ಗಂಟೆಯೊಳಗೆ ಜಿಲ್ಲಾ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಲಯ, ರಾಮನಗರ ರವರಿಗೆ ಸಲ್ಲಿಸತಕ್ಕದ್ದು 
4. ಕೊನೆಯ ದಿನಾಂಕದ ನಂತರ ಸಲ್ಲಿಸಲಾದ ಯಾವುದೇ ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. 
ನಿಗದಿತ ಅರ್ಜಿ ನಮೂನೆಯಲ್ಲಿ ಎಲ್ಲಾ ಅಂಕಣಗಳನ್ನು ಅಭ್ಯರ್ಥಿಗಳು ತಮ್ಮ ಬರಹದಿಂದಲೇ ಭರ್ತಿ ಮಾಡಿರತಕ್ಕದ್ದು. ಸರಿಯಾಗಿ ಅಂಕಣಗಳನ್ನು ಭರ್ತಿ 
ಮಾಡದೇ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಎಂಕೆ ಪ್ರಹ್ಲಾದ 


೧೧೨5 ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ರಾಮನಗರ ಜಿಲ್ಲೆ, ರಾಮನಗರ 


೧೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ಭಾಗ ೫ 





KARNATAKA STATE BOARD OF WAKFS 
CERTIFICATE OF REGISTRATION 


No. KSBW/REG/05/CNR/2011-12, Dated 20" January 2012 


It is hereby certified that the below mentioned Wakf is registered with the Karnataka State Board of Wakfs under Section 
36 of the Wakf Act, 1995. 








Sl. No. of Name, Class & Description ತ p 
Particulars of Wakf properties Name of the Muthavalli 
Kitabul Awkaf of the Wakfs 
16 Additional Properties of Labbe | Property No. 1:- Assessment | Managing Comnittee represented 
Sunnath Jamath Mosque, No. 708/556, measuring 15.70 | By its Secretary. 
Gundlupet Town & Taluk, M x 27.60 M where there are 12 
Chamarajanagar District. Shops with RCC Measuring 
12' x 15' each 
BOUNDARIES : 


East : Masjid Gate 

West : Gopal Shetty Building 
North : Mosque Building 
South : Chamarajanagar Road 





Property No. 2&3 -- 
Assessment No. 650/651, 


measuring 71.10M x 61 M- 
Madras RCC. 30' x12' Mangalore 
Tiled First Floor. Shops 7' x15" 
each Totally 13 shops in Ground 
Floor and on First Floor there is a 
Community Hall, Assessment No. 
833/659, measuring 21' x 130' -5 
Houses, measuring 21' x 25° 
each 





Property No. 4 :- 
Assessment No. 834/652, 


measuring 8.65 M x 3.10 M-shed 
and 12.20 M x 3.40 M - Shed 
Houses measuring 4.50M x 3.80 
M and 6.60 M x 3.70 M 
Boundaries : 

East : Road 

West : Abdul Majeed House 
North : Gopu Galu Line 

South : Chamarajanagar Road 





Property No. 5 :- 

Assessment No. 835/653, 
measuring 12.40 M x 12.50 M 
(Mosque Building Extention), 
6.25 M x 2.60 M (Room), 4.15 M 
x 2.6 M (Mosque Varandah). 
Boundaries : 

East : Road 

West : Abdul Majeed House 
North : Gopu Galu Line 

South : Chamarajanagar Road 




















ಭಾಗ ೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ 


೧೮೯ 








Sl. No. of 
Kitabul Awkaf 


Name, Class & Description 
of the Wakfs 


Particulars of Wakf properties 


Name of the Muthavalli 





Property No. 6 :- 





Assessment No. 837/655, 
measuring 9 M x 5.20 M- 
Mangalore Tiled 2 Imam 
Quarters, 

Property No. 7 :- 

Assessment No. 838/656, 


measuring 11 M x 5.90 M Two 
Shop, measuring 8' x 18' each 
Boundaries : 

East : S.R.Road 

West : Mosque House 

North : Masjid Entrance 

South : Haji Nagar Building 





Property No. 8 :- 
Vacant Space behind Mosque 


with coconut trees 





Property No. 9 :- 

Assessment No. 768/605, 
measuring 15 Mx 7.70 M - 38 
Houses in 61180168195 Condition 





Property No. 10 :- 

Assessment No. 769/606, 
measuring 9.50 M x 7.10 M -— 
one Mangalore Tiled House. 





Property No. 11 :- 
Assessment No. 770/607, 


measuring 13.10 M x 10 M— One 
House 

Boundaries : 

East : Road 

West : Vacant Land 

North : Gopu Galu Line 

South : Chamarajanagar Road 














Property No. 12 :- 
Assessment No. 836/654, 


measuring 15.5 M x 6.10 M - 
Mangalore Tiled 4 House 
measuring 13' x 20' each. 
Boundaries : 

East : Municipal Road 

West : Market 

North : Mosque Property 

South : Passage. 











P.D. 24 


This certificate is issued under powers delegated vide order No. KBW/110/ADM/2005-06 dated 02-03-2006 of Karnataka 
State Board of Wakfs, Bangalore. 


Addl. Chief Executive Officer, [l/c] 


Karnataka State Board of Wakfs 


೧೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ಭಾಗ ೫ 





EXECUTIVE DIRECTOR, BANNERGHATTA BIOLOGICAL PARK, 
BANNERGHATTA, BANGALORE-83 
Expression of Interest (Eol) Notification 


No. A4/BBP/Eoi/Aquarium/CR-1/2012-13, dated : 26-2-2013. 


It is hereby notified for the general information to the public that sealed expression of Interest are invited and will be 
received by the Executive Director, Bannerghatta Biological Park, Bangalore or any other officer duly authorized by him for 
“Expression of Interest to Build Operate and Transfer (BOT) for DEVELOPING A PUBLIC AQUARIUM on Revenue sharing 
basis at Bannerghatta Biological Park” 


THE SCHEDULED DATES AND TIMES 


1. The tender forms will be available in the office of the undersigned during the office hours from 
20-3-2013 to 24-3-2013 on payment of ₹ 10,000/- + Applicable Taxes. 


2. Last date for receipt of sealed tender forms from 10:00 AM to 3:00 PM on 25-3-2013. No tender forms will be 
received after 3:00 P.M. on 25-3-2013. 









































Sl. No. Event Schedule Date 

1. Release of EOI to the Website 26-02-2013 
2. Pre-bid meeting 27-03-2013 
3. Last Date for submission of responses to EOI 30-03-2013 
4. Opening of technical bids 01-04-2013 
5. Presentation of demonstration about the project 03-04-2013 
6. Intimation of short listed agency/companies after technical evaluation 04-04-2013 

Opening of commercial bids of only the short listed technical bidders 05-04-2013 

CONDITIONS : 


1. Thetender accepting authority reserves the right to accept or reject any or all tenders without incurring any liability or 
obligation to inform the applicants of the reasons for such action. 

2. The tender should be accompanied with EMD of Rs. 2,00,000/- (Rupees Two lakhs only) which shall be in the 
form of Demand Draft from Nationalized Bank of Scheduled Approved banks as noted in the schedule of the 
Reserve Bank of India. The DD Should be in favour of “The Executive Director, Bannerghatta Biological Park, 
Bangalore-560083”. DD in the form of Xerox copy shall not be accepted at any cost and shall stand rejected. 

Any tender submitted without the earnest money deposit (EMD) shall summarily rejected. 
Other detailed conditions can be had from the office of the undersigned during the office hours on all working days. 
Executive Director, 


Bannerghatta Biological Park, 
P.D. 25 Bannerghatta, Bangalore-83 


OFFICE OF THE BLOCK EDUCATIONAL OFFICER SAVANUR, DISTRICT HAVERI 


DATED : 09-08-2012 
FORM-I 
(SEE RULE-09) 
NOTIFICATION 
Shri Veerayya Chanabasayya Kaliwal Working as Assistant Teacher in the Govt-Higher Primay School Bhairapur 
Tq. Savanur. Officer of the Block Education Officer Savanur is permitted to change his name as Shri Veerayya Chanabasayya 
Kaliwalmath. 


BLOCK EDUCATIONAL OFFICER SAVANUR 
೧,೧. c/n 25 DIST : HAVER 


FORM-IV 
(SEE RULE-12) 
NOTICE 


It is hereby notified that the undersigned has changed his/her name from MANJUNATH. GURAPPA. LAMANI to 
MANJUNATH.GURAPPA. NAYAK 


P.D.c/n 26 MANJUNATH. GURAPPA. LAMANI 


ಭಾಗ ೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ೧೯೧ 





IN THE COURT TO THE 3” DIST AND SESSIONS JUDGE AT TUMKUR 
P & Sc.No. 22/13 
Petitioners : Ramaiah, Aged about 57 years, 5/0 Late Naraseeyappa 
R/at 1° Main, 5" "A" Cross, Hanumanthapura, Tumkur Town 
Versus 
Respondents : Nil 


Notice by way of paper publication U/Order 5 Rule 20 C.P.C. 

WHEREAS the petitioner has filed a petition seeking issue of probate in respect of the registered will dated 06-06-1997 
executed by Narasamma W/o Late Naraseeyappa, and for such other reliefs in respect of the property stated below U/Section 276 
of the Indian Succession Act. 

It is notified to all that any persons interested in the property mentioned below are directed to appear before the aforesaid 
Hon'ble Court either in person or through their counsels on 29-05-2013, failing which the matter will be heard and decided on the 
available records. 

SCHEDULE 


All the piece and parcel of the land bearing See. No. 239 measuring East 
West : 33 feet and North South : 41 feet situated at Tumkur, Kasaba Hobli, Tumkur Taluk, bounded by :- 
East : Property of Chandra Kumar in the same survey number. 
West : Fifteen feet road thereafter property of Hanumanthrayappa, 
North : Hissa property of Lakshminarasaiah and 
South : Property of Puttaiah. 
Given under my hand and the seal of this 6" of March 2013 
By Order of the Court 


Chief Administrative Officer, 
೧.೧. 26 3° Addl. Dist. And Sessions Court Tumkur 


Depatrment of Information 
FORM-| 
(SEE RULE-09) 
NOTIFICATION Dated 22-02-2013 


Shri Amaresh S. H. Working as receptionist-cum-Librarian in the Information Department of / Office of the Deputy Director, 
Karnataka Information Centre New Delhi is permitted to change his 


Name 10 AMARESH SHIVAYOGAPPA DODAMANI 


Director, 
Department of Information, 
P.D.c/n 27 Government of Karnataka, Bangalore-560 001 


Depatrment of Public Instruction 
FORM-I 
(SEE RULE-09) 
NOTIFICATION Dated 20-02-2013 
Sri. Appanna Sangappa Harijan Working as Asst-Teacher in the Department of Public Instructions of/Office of 
H.P.S. Gotagodikoppa Tq. Mundgod, Sirsi Education Dist. is permitted to change of 
Name : Appanna Sangappa Harijan 
Name to : Appanna Sangappa Kanmeshwar 
Deputy Director (Admin.) 
Department of Public Instruction, 

P.D.c/n 28 Sirsi Education Dist. U.K. 


Office of the Superintendent of Police, Bellary 
FORM-I 
(SEE RULE-09) 
NOTIFICATION dated 22-02-2013 


Shri. K. MANJUNATH working as CIVIL HEAD CONSTABLE in the POLICE Department of / office of KAMALAPURA 
POLICE STATION is permitted to change his name to MANJUNATHA THIPPANNA HAVERI 


Superintendent of Police 
P.D.c/n 29 Bellary 


೧೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೨೧, ೨೦೧೩ ಭಾಗ ೫ 





IN THE COURT TO THE 1° ADDL. DIST. AND SESSIONS JUDGE AT TUMKUR 
P & SC.No. 08/2013 
Petitioners : 1. K.R. MANJUNATHASWAMY S/o K. V.Rajashekharaiah 
Aged about 17 years, minor 


2. K.R. PRAMOD KUMAR 5/0 K. V. Rajashekharaiah 
Aged about 15 years, minor 
Petitioners No. 1 and 2 are minors, Represented by their Natural Guardian 
Father Sri K. V. Rajeshekharaiah Aged about 62 years, 
residing at KETHOHALLI Village, 
Gulur Hobli, Tumkur Taluk, Tumkur District. 
Versus 
Respondent: Nil 
NOTICE 


The petitioner filed a petition Under Sec. 272 r/iw Sec. 276 of Indian Succession Act seeking grant of probate certificate in 
their favour and to obtain all the necessary documents in their favour pertaining to the following property, and other reliefs. 


SCHEDULE PROPERTY 


The Dry Land bearing Sy. No. 28 measuring 4-31 gts. assessed at Rs. 4-28, situated at Kethohalli Village, Gulur Hobli, 
Tumkur Taluk, Tumkur District, bounded by 


EAST : Land of Ramaiah and Gangappa 
WEST: Land of Gowramma, 

NORTH: Tank bund and land of Rudramma, 
SOUTH: Boundary line of Siddapura 


Take Notice that the above said case is posted before the Hon'ble Court, posted on 30-03-2013 to decide the said petition 
at 11-00 'ಲಿ' clock. If any persons interested in respect of Schedule property can appear either in person or through Advocate on the 
said date and time. Failing which the said case will be decided Ex-parte. 

Given Under my hand and seal of this Court this 19" day of February 2013 


By the Order of this Court 
Chief Administrative Officer, 
P.D. 22 District and Sessions Judge, Tumkur. 


IN THE COURT TO THE IV ADDL. DIST. CITY CIVIL JUDGE MAYO HALL 
AT BANGALORE-CCH-21 


P & SC.No. 25033/2012 
Hg date 25-03-2013 
Petitioner : Mr. ANBALAGAN, S/o. M. Kadirvelu 
Aged about 44 years, 
Residing at No. 12, 1° Main, 1° Cross, H. Colony, Indiranagar, Bangalore-38 
Versus 
Respondent : Nil 
Notice is hereby given that a petition has been made to this under section 372 of the Indian Succession Act for grant of 
Succession Certificate to the petitioner in respect of the amount of the missing father kadirvelu he was missing on 15-02-2005 at 
Bangalore. 
Be it known that no caveat has been entered and the said petition is posted for hearing on : 25-03-2013 at 4'0' Clock, 
Any person/s claiming to have any interest may come and participate in the proceedings before grant of Succession Certificate. 
SCHEDULE 
Rs. 1,50,000/- (Rupees One lakh fifty thousand only) FD at the Indian Bank Ulsoor, Bangalore. 
Given under my hand and seal of the Court, this the 23° Day of February 2013 
By Order of the Court 
Asst. Registrar 
P.D.23 City Civil Court, Mayo Hall, Bangalore. 


